ಸಂವೇದನಾಶೀಲತೆ ಉಂಟು ಮಾಡಲು ಕಥೆಗಳ ಬಳಕೆ ' 


ಪೀತಿ ಡೇವಿಡ್‌ 
ಒಡಿಶಾದಲ್ಲ ಬೇಸಿಗೆ ತಾಪಮಾನವು ಏರಿಕೆಯಾಗಿ, 


ಹುಲ್ಲುಗಾವಲುಗಕ್ಲ ಮೇವು ವಿರಕವಾದಾಗ ಎಮ್ಮೆ ಸಾಕುವವರು 
ತಮ್ಮ ಪ್ರಾಣಿಗಳಗೆ ಆಹಾರ ಹುಡುಕಿಕೊಂಡು ದೂರ ಪ್ರದೇಶಗಳಗೆ 
ಅಲೆಯಖಬೇಕಾಗುತ್ತದೆ. ಮೇವಿಗಾಗಿ ನದಿಯಲ್ಲ ಈಜಕೊಂಡು 
ಇನ್ನೊಂದು ದಡಕ್ಕೆ ಸಾಗುವ ಎಮ್ಮೆಗಳ ಹಿಂಡು ಹಾಗು ಈ 
ಗೋವಳರು ಪುಟ್ಟ ಕರುಗಳನ್ನು ಕಂಕುಳಲ್ಲ ಎತ್ತಿಕೊಂಡು ಹೇಗೆ 
ಅದ್ಭುತವಾಗಿ ತಮ್ಮ ಪ್ರಾಣಿಗಳನ್ನು ಆರೈಕೆ ಮಾಡುತ್ತಾರೆ ಎಂಬ 
ಚಿತ್ರಗಕ ಮೂಲಕ ನಗರವೊಂದರ ಪ್ರಾಥಮಿಕ ಶಾಲೆಯಲ್ಲ 
ಗ್ರಾಮೀಣ ಭಾರತದ ಕುರಿತು ಮಾತನಾಡಲು ಆರಂಭನಸುತ್ತೇವೆ. 
ನಿರೀಕ್ಷೆಯಂತೆ, ಎಮ್ಮೆಗಳ ಈ ವಲಸೆಯ ಕಥೆ ಹಾಗು ಆಳ ನೀರಿನಲ್ಪ 
ಸಾಗುತ್ತಿದ್ದಂತೆ ಕರುವು ತನ್ನ ತಾಯಿಯನ್ನು ಕರೆಯುವ ಬಗೆಯು, 
ತಕ್ಷಣವೇ ಕರುವಿನ ಜೊತೆ ಗುರುತಿಸಿಕೊಳ್ಳುವ ಮಕ್ಕಳ ಮನಸ್ಸು 
ಮುಟ್ಟುತ್ತದೆ. ಭಾರತದಲ್ಲ ಹೈನುಗಾರಿಕೆಯಲ್ಲ ತೊಡಗಿರುವ ರೈತರು 
ಹೇಗೆ ತಮ್ಮ ಪ್ರಾಣಿಗಳನ್ನು (ಈ ಪ್ರಾಣಿಗಕ ಹಾಲನ್ನು ಅವರು ಬೆಳಗ್ಗೆ 
ಸೇವಿಸಿರಬಹುದು) ಆರೈಕೆ ಮಾಡುತ್ತಾರೆ ಎಂಬುದರ ಬಗ್ಗೆ ಅವರ 
ಗಮನ ಸೆಕೆಯಲು ನಾವು ಈ ಕಥೆಯನ್ನು (ಒಡಿಶಾದಲ್ಲ ವಲಸೆಗಾಗಿ 
ಈಜುವುದು) ಬಳಸುತ್ತೇವೆ. ಈ ಕಲಕೆಯು ಎಲ್ಲಾ ಸರಹದ್ದುಗಳನ್ನು 
ಮೀರಿ ಮುಂದುವರೆಯುತ್ತದೆ. 


ಕಲಕೆಯ ಸಾಧನವಾಗಿ ಪರಿ (PAR!) ಬೇಸಿಗೆಯಲ್ಲ ಆಹಾರ ಮತ್ತು 
ಮೇವು ಪಡೆಯುವುದು ಕಷ್ಟವಾದಾಗ ಎಲ್ಲಾ ರೈತರು ತಮ್ಮ 
ಪ್ರಾಣಿಗಳನ್ನು ಕರೆದೊಯ್ಯುವ ಜಾನುವಾರು ಆಶ್ರಯತಾಣ 
ಯಾವುದು ಎಂಬುದು ನಿಮಗೆ ತಿಆದಿದೆಯೇ? ಅಥವಾ 
ಮಹಾರಾಷ್ಟದ ಯವತ್ಕಾಲ್‌ ಎಂಬಲ್ಲ ಕಾಡಿನಲ್ಲ ಮೇವಿಗಾಗಿ 
ಪ್ರಾಣಿಗಳನ್ನು ಕೊಂಡೊಯ್ಯ್ಯುವಾಗ ಹುಅಗಳಂದ ರಕ್ಷಣೆ 
ಪಡೆಯುವುದಕ್ಕಾಗಿ ದೇಹ ರಕ್ಷಕ ಉಪಕರಣವನ್ನು ವಿವ್ಯಾಸ- 
ಗೊಳಸಿದ ಗೋವಳನೊಬ್ಬನ ಕುರಿತು ನಿಮಗೆ ತಿಆದಿದೆಯೇ? ಈ 
ಕಥೆಗಳು, ಇತರ ಕಲಕಾ ಫಲತಾಂಶಗಕ ಜೊತೆಗೆ, ಪ್ರಾಣಿಗಳ 
ಕುರಿತು ಕಾಕಜ ತೋರುವಲ್ಲ ಪರಿಣಾಮಕಾರಿ ಪಾಠವಾಗಿ 
ರೂಪುಗೊಳ್ಳುತ್ತವೆ. ಇವು ಮಕ್ಕಳ ಕಲ್ಪನಾ ಶಕ್ತಿಯನ್ನು ವೃದ್ಧಿಸುತ್ತವೆ 
ಮತ್ತು ಸೃಜನಾತ್ಮಕವಾಗಿ ಚಿಂತಿಸಲು ಅವರಿಗೆ ಅನುವು 
ಮಾಡಿಕೊಡುತ್ತವೆ. ಸೂಕ್ಷ ವಾಗಿ ಪರಿಶೀಅಸಲು. ಗ್ರಹಿಸಲು ಮತ್ತು 
ಅನುಭೂತಿ ವ್ಯಕ್ತಪಡಿಸಲು ಇತರರ ಹೆಚ್ಚೆಜಾಡಿನಲ್ಲ ಸಾಗುವುದಕ್ಕೆ 
ಇದು ಅವಕಾಶ ಕಲ್ಪಸಿಕೊಡುತ್ತದೆ. 


ಪ್ರಾಥಮಿಕ ಶಾಲಾ ಶಿಕ್ಷಕರು. ಹನ್ನೆರಡು ಭಾರತೀಯ ಭಾಷೆಗಳಲ್ಲ 
ಲಭ್ಯವಿರುವ ಕಥೆಗಳು. ಚಿತ್ರಗಳು ಮತ್ತು ಚಲನಚತ್ರಗಳನ್ನು 
ಪೀಪಲ್ಸ್‌ ಆಕೆ್ಯವ್‌ ಆಫ್‌ ರೂರಲ್‌ ಇಂಡಿಯಾ (People's 
Archive of Rural India -PARI) ಪವೆಬ್‌ತಾಣದಿಂದ ಡೌನ್‌ಲೋಡ್‌ 
ಮಾಡಿಕೊಳ್ಳಬಹುದು. ಶೇ ಅಂತರ್ಜಾಲ ನಿಯತಕಾಲಕವು 
ಉಚಿತವಾಗಿದ್ದು. ಪಡೆಯುವ ವಿಧಾನವೂ ಸರಳವಾಗಿದೆ. ಕೃಷಿ. 
ಬೇಸಾಯ, ವಲಸೆ, ಸಮುದಾಯಗಳು. ಕರಕುಶಲ ಕಲೆಗಳು, 
ಆದಿವಾಸಿಗಳು ಮೊದಲಾದ ಗ್ರಾಮೀಣ ವಿಚಾರಗಳನ್ನು ಇದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಒಳಗೊಂಡಿರುತ್ತದೆ. ಈ ಕಥೆಗಳು, ನಮ್ಮ ಕಾಲದ ಅನೇಕ 
ಸಮಸ್ಯೆಗಳ ಕುರಿತು ವಿದ್ಯಾರ್ಥಿಗಳಗೆ (ಪ್ರಾಥಮಿಕ ಹಂತದಿಂದ 
ಸ್ನಾತಕೋತ್ತರ ಹಂತದ ತನಕ) ಮಾಹಿತಿ ನೀಡುತ್ತವೆ, 
ಸಂವೇದನೆಯನ್ನು ರೂಪಿಸುತ್ತವೆ ಹಾಗು ಕಅಸುತ್ತವೆ. ದೇಶದ ಅತೀ 
ಹೆಚ್ಚು ಭಾಗವನ್ನು ಒಳಗೊಂಡಿರುವ ಗ್ರಾಮೀಣ ಭಾರತದ ಕುರಿತು 
ನಮ್ಮ ಪಠ್ಯಪುಸ್ತಕಗಕಳಲ್ಲ ಸಾಕಷ್ಟು ಪ್ರಮಾಣದ ವಿಷಯಗಳ 
ಕೊರತೆಯುರುವುದಾಗಿ ನಾವು ಭಾವಿಸುತ್ತೇವೆ. ಗ್ರಾಮೀಣ ಭಾರತದ 
ಬದುಕು ಮತ್ತು ಜೀವನಾಧಾರದ ಕುರಿತು ವಿದ್ಯಾರ್ಥಿಗಳಗೆ ಸಾಕಷ್ಟು 
ವಿಚಾರಗಳು ತಿಆದಿಲ್ಲ. ಅವರ ಮನೆಗಳು, ಉದ್ಯೋಗ, ಅವರು 
ನೆಚ್ಚಿಕೊಂಡಿರುವ ಕಾಡು. ಅವರು ಬೆಳೆಸುವ ಬೆಳೆಗಳು. ಸೃಷ್ಟಿಸುವ 
ಕರಕುಶಲ ವಸ್ತುಗಳು. ಅವರ ಹಾಡುಗಳು ಮತ್ತು ಐತಿಹ್ಯಗಳು 
ಇನ್ನಿತರ ವಿಷಂಯಗಳ ಕುರಿತು ವಿದ್ಯಾರ್ಥಿಗಳು ಸಾಕಷ್ಟು 
ತಿಆದುಕೊಂಡಿರುವುದಿಲ್ಲ. 


ಗ್ರಾಮೀಣ ಭಾರತದ ತೀರಾ ಒಳಪ್ರದೇಶದ ನೈಜ ಕಥೆಗಳನ್ನು 
ಬಳಸಿದರೆ, ನಮ್ಮನ್ನು ಅನೇಕ ರೀತಿಗಳಲ್ಲ ಸಂಪರ್ಕಿಸಿರುವ 
ಪ್ರಪಂಚವನ್ನು ಕೇಳಲು ಮತ್ತು ನೋಡಲು ಅವಕಾಶವೊಂದು 
ಸೃಷ್ಟಿಯಾಗುತ್ತದೆ. ಶಿಕ್ಷಕರಾಗಿ ನಾವು ಮಕ್ಷಳಲ್ಲ ಯಾವ 
ಮೌಲ್ಯಗಳನ್ನು ಜತ್ತಲು ಇಚ್ಛಸುತ್ತೇವೆ? ಗೌರವ ಮತ್ತು 
ತಾದಾತ್ಯೃವನ್ನು ರೂಪಿಸಲು ನಾವು ಅವರಿಗೆ ಸಾಧನಗಳನ್ನು 
ನೀಡಬಹುದೆ? ಅತ್ಯಂತ ಎಳೆಯ ಮಕ್ಕಕಲ್ಲಯೂ ಮಾನವೀಯತೆ- 
ಯನ್ನು ರೂಪಿಸುವುದು ಅತ್ಯಗತ್ಯ. ಪಠ್ಯ ಯೋಜನೆಗಳು ಮತ್ತು 
ಬೋಧನಾ ಘಟಕಗಳು ಸಾಮಾನ್ಯವಾಗಿ ಶೈಕ್ಷಣಿಕ ಕಲಕೆಯ ಮೇಲೆ 
ಗಮನಹರಿಸುತ್ತವೆ. ಆದರೆ ಒಬ್ಬ ನಾಗರಿಕನ ಸತ್ತ್ವವನ್ನು 
ನಿರ್ಣಯಿಸುವಲ್ಲ ಭಾವನಾತ್ಮಕ ಮತ್ತು ಸಾಂಸ್ಕೃತಿಕ ಪ್ರಗತಿಯು 
ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಾಗಿ, ಪ್ರಾಣಿಗಳನ್ನು ತಮ್ಮ 
ಮಕ್ಕಳಂತೆಯೇ ನೋಡಿಕೊಳ್ಳುವ ಗೋವಳರ ಕಥೆಯು. 
ಏಕರೂಪದ ಪ್ಯಾಕೆಟುಗಳಲ್ಲ ಮಾರಾಟ ಮಾಡುವ ಹಾಲನ್ನು ಒಬ್ಬ 
ವ್ಯಕ್ತಿಯ ಬದುಕು ಮತ್ತು ಜೀವನೋಪಾಯವಾಗಿ ನೋಡುವಂತೆ 
ಮಾಡುತ್ತದೆ. ಈ ಹಾಲು ಗ್ರಾಹಕರ ಬಳ ತಲುಪುವ ಬಗೆಯನ್ನು ಸಹ 
ನಾವು ಚೆನ್ನಾಗಿ ಅರಿತುಕೊಳ್ಳುತ್ತೇವೆ. 


ಪರಿ ಸಂಪನ್ಮೂಲಗಳ ಬಳಕೆ 


ಯಾವುದೇ ವಿಷಯವು ಮಕ್ಷಳಗೆ ಸಂವೇದನಾಶೀಲತೆ ಮತ್ತು 
ಸಹಾನುಭೂತಿಯನ್ನು ಕಲಸುವುದಿಲ್ಲ. ಮೌಲ್ಯ ವಿಜ್ಞಾನ (Moral 
Science) ಅಥವಾ ನೈತಿಕ ಶಿಕ್ಷಣಂ (Value Education) ತರಗತಿಗಳು 
ಮೇಲಅನಿಂದ ಹೇರಲ್ಪಟ್ಟ ಪಾಠಗಳ ಜೊತೆಗೆ ಓಬರಾಯನ ಕಾಲದ 
ಕಥೆಗಳನ್ನು ಪುನರಾವರ್ತಿಸುತ್ತವೆ ಹಾಗು ವಿದ್ಯಾರ್ಥಿಗಳು, 
"ಕಷ್ಟಕಾಲದಲ್ಲ ನೆರವಿಗೆ ಬರುವ ವ್ಯಕ್ತಿಯೇ ನಿಜವಾದ 
ಸ್ನೇಹಿತನಾಗಿದ್ದಾನೆ' ಎಂಬಂಥ ಕ್ಲೀಷೆಗಳನ್ನು ನೆನಪಿಡಬೇಕೆಂದು 
ನಿರೀಕ್ಷಿಸಲಾಗುತ್ತದೆ. ಬೆಳೆಯುತ್ತಿರುವ ಮಕ್ಕಳಲ್ಲ. ನಾವು 
ಬದುಕುತ್ತಿರುವ ವಿಶಾಲ ದೇಶದ ಕುರಿತು ಅರಿವು 


ಮೂಡಿಸುವುದಕಾಗಿ ಹೊರಪ್ರಪಂಚಕ್ಷೆ ಹೆಚ್ಚು ಗೊತ್ತಿರದ 
ಸಮುದಾಯಗಳು ಮತ್ತು ಉದ್ಯೋಗಗಳ ಬಧ್ವೆ ಕಅಸುವುದು ಹಾಗು 
ನಮ್ಮ ಆರ್ಥಿಕ ಮತ್ತು ಸಮಾಜಶಾಸ್ತ್ರೀಯ ಚೌಕಟ್ಟನಲ್ಲರುವ 
ಸಂಕೀರ್ಣ ಅಂತರ ಸಂಪರ್ಕಗಳನ್ನು ಅವರಿಗೆ ತಿಆಸುವುದು 
ಅತ್ಯಗತ್ಯ. ಅಲ್ಲದೆ, ಮಕ್ನಳನ್ನು ಹೆಚ್ಚು ಸಂವೇದನಾಶೀಲರನ್ನಾಗಿ 
ರೂಪಿಸುವುದಕ್ಕೆ ಇತರರ ಬಗೆಗಿನ ಕಲಕೆಯೂ ಮುಖ್ಯವಾದದ್ದು. 
ವಾವು ಶಾಲೆಗಳಗೆ ಕಲಕಾ ಅನುಭವವನ್ನು ಆಧರಿಸಿದ ಕಾರ್ಯ- 
ಯೋಜನೆಗಳನ್ನು ವಿನ್ಯಾಸಗೊಳಸಲು ಮತ್ತು ಸಾಮಾನ್ಯವಾಗಿ 
ಬೇರೆಯವರ ಜೊತೆ ತೊಡಗಿಸಿಕೊಳ್ಳದ ಇತರರ ಪ್ರತಿನಿತ್ಯದ 
ಬದುಕಿನಿಂದ ನೇರವಾಗಿ ಕಅತುಕೊಳ್ಳಲು ಬಾಹ್ಯ ಭೇಟಯನ್ನು 
ಉತ್ತೇಜಸುತ್ತೇವೆ. 


ಜೀವವೈವಿಧ್ಯತೆ ಕುರಿತ ಪ್ರಾಜೆಕ್ಟ್‌ 


ಬಹುತೇಕ ಮಕ್ಕಳು ಜೇನನ್ನು ಗುರುತಿಸುತ್ತಾರೆ, ಅದರ ಸ್ಥಾದ ಮತ್ತು 
ಸಿಹಿಯನ್ನು ಅನುಭವಿಸಿರುತ್ತಾರೆ. ಅವರು ಜೇನ್ನೊಣಗಳನ್ನೂ 
ನೋಡಿರುತ್ತಾರೆ ಮತ್ತು ಅವುಗಆ೦ದ ದೂರವಿರಖೇಕೆಂದು ಅವರಿಗೆ 
ಹೇಳಲಾಗಿರುತ್ತದೆ. ಚಿತ್ರಗಳು ಮತ್ತು ದೃಶ್ಯತುಣುಕುಗಳೊಂದಿಗೆ 


ಪರಿಯ (PARಣ।) ಕಥೆಗಳನ್ನು ಬಳಸಿ, ಶಿಕ್ಷಕರು ಜೇನು ಉತ್ಪಾದನೆಯ 
ಪ್ರಕ್ರಿಯೆಯ ಕುರಿತ ಮಕ್ಕಳ ಜ್ಞಾನವನ್ನು ವೃದ್ಧಿಸಬಹುದು ಮತ್ತು 
ಜೀವವೈವಿಧ್ಯತೆಯನ್ನು ಕಾಪಾಡಲು ಜೇನ್ನೊಣಗಳಂ೦ತಹ 
ಕೀಟಗಳು ಯಾವ ಪಾತ್ರವನ್ನು ವಹಿಸುತ್ತವೆ ಎಂಬುದನ್ನು 
ತಿಆಸಿಕೊಡಬಹುದು. ಇದರ ಜೊತೆಗೆ, ಮಕ್ಷಳು 
ಸಾಂಪ್ರದಾಯಿಕವಾಗಿ ಜೇನು ಸಂರ್ರಹಿಸುವವರ ಕೆಲಸ ಮತ್ತು ಈ 
ಕೆಲಸವನ್ನು ಮಾಡಲು ಬೇಕಾಗುವ ವಿಶಿಷ್ಠ ಕೌಶಲಗಳನ್ನು 
ಗುರುತಿಸಿ ಗೌರವಿಸಲು ಕಆಯುತ್ತಾರೆ. ಜೇನಿನ ಕುರಿತ ನಮ್ಮ 
ಕಥೆಯಲ್ಲ. ಸುಂದರ್‌ಬನ್‌ ಪ್ರದೇಶದಲ್ಲ ಜೇನು ಸಂಗ್ರಹಿಸುವವರು 
ಹುಅಗಳು. ಮೊಸಳೆಗಳು ಮತ್ತು ಡಕಾಯುತರನ್ನು ಸಹ ಎದುರಿಸಿ 
ಹೇಗೆ ಜೇನನ್ನು ಹುಡುಕುತ್ತಾರೆ ಎಂಬುದನ್ನು ವರ್ಣಿಸಲಾಗಿದೆ. 
ಅವರು ಹೇಗೆ ಹೊಗೆ ಹಾಕಿ ಜೇನ್ನೊಣಗಳನ್ನು ಓಡಿಸುತ್ತಾರೆ. ಜೇನು 
ಸಂರ್ರಹಿಸುವವರಿಗೆ ಬೇಕಾದ ರಕ್ಷಣೆ ಅಥವಾ ರಕ್ಷಣೆಯ ಕೊರತೆ, 
ಹೇಗೆ ಜೇನನ್ನು ಸಾಗಿಸುತ್ತಾರೆ ಮುಂತಾದ ವಿಚಾರಗಳನ್ನು ಅವರು 
ವಿವರಿಸುತ್ತಾರೆ. ಇದರ ನಂತರ "ಚೇಸಿಂಗ್‌ ಜಸ್‌ ಪ್ರಮ್‌ 
ಸುಂದರ್‌ಬನ್ಸ್‌ ಟು ಛತ್ತೀಸ್‌ಗಡ್‌' (Chasing Bees from 
Sundarbans to Chhattisgarh) oಬ ಸಚಿತ್ರ ಕಥೆಯನ್ನು 
ಪ್ರಸ್ತುತಪಡಿಸಬಹುದು. ಇದರಲ್ಲ ಜೇನನ್ನು ಪಡೆಯುವ ಪ್ರಕ್ರಿಯೆಯು 
ಅವರನ್ನು ಹೇಗೆ ಬೇರೆ ರಾಜ್ಯಗಳಲ್ಲಿ ಅವಕಾಶ ಗಿಟ್ಟಸುವಂತೆ 
ಮಾಡುತ್ತದೆ ಎನ್ನುವುದನ್ನು ತೋರಿಸುತ್ತದೆ. ಅಥವಾ "ದ ಹನಿ 
ಹಂಟರ್‌ ಆಫ್‌ ದ ಹಲ” (The Honey Hunters of the Hills) 
ಎಂಬ ಪಾಠವನ್ನು ಹೇಆಕೊಡಬಹುದು. ಠ ಪಾಠದಲ್ಲ ನೀಲಗಿರಿಯ 
ತೋಡಾ ಆದಿವಾಸಿಗಳು ಮರದ ಪೊಟರೆಗಳ೦ದ ಹೇಗೆ ಜೇನನ್ನು 
ಸಂಗ್ರಹಿಸುತ್ತಾರೆ ಎಂಬುದನ್ನು ವಿವರಿಸಲಾಗಿದೆ. ಜೊತೆಗೆ "ಬ್ಯಾಟಲ್‌ 
ಆಫ್‌ ದ ಬಗ್‌: ಆನ್‌ ವಿಂಗ್‌ ಆಫ್‌ ಸ್ಲೊೇಮೇಬ್‌ ಚೇಂಜ್‌' (Battle of 
the Bugs: On Wings of Climate Change) wow ಕರುಚಿತ್ರವು 
ಪರಾಗಸ್ಪರ್ಶ ಮತ್ತು ನಮ್ಮ ಅರಣ್ಯಸಂಪತ್ತಿನ ಸಂರಕ್ಷಣೆಗೆ 
ಜೇನ್ನೊಣಗಳ ಪ್ರಾಮುಖ್ಯತೆಯನ್ನು ವಿವರಿಸುತ್ತದೆ. 


ಕೊನೆಯದಾಗಿ, ಜೇನು ಮತ್ತು ಜೇನ್ನೊಣಗಳ ಕುರಿತು ಈ 
ತುಣುಕುಗಳನ್ನು ಬಳಸಿ ಚಟುವಟಕೆಯಲ್ಲ ತೊಡಗಿದಾಗ, ನಾವು 
ಒಂದಷ್ಟು ಪ್ರಮಾಣದಲ್ಲ ಪ್ರಾಣಿಶಾಸ್ತ, ಸಸ್ಯಶಾಸ್ತ್ರ ಮತ್ತು ಜೀವಶಾಸ್ತ 


[os] 


(ಕೀಟಗಳು, ಮರಗಳು, ಪರಾಗಪ್ಪರ್ಶ, ಮಕರಂದ ಮತ್ತು ಫಲಸಕ್ಕರೆ 


(Fructose). ಫಭೂಗೋಳಶಾಸ್ತ (ನದಿಮುಖಜ ಭೂಮಿ. ಕಾಡುಗಳು 
ಮತ್ತು ಗುಡ್ಡಗಾಡು). ಜೀವವೈವಿಧ್ಯತೆ ಮತ್ತು ಪ್ರಭೇದಗಳ ಅಂತರ- 
ಅವಲಂಬನೆ, ಜೊತೆಗೆ ಸುರಕ್ಷತೆ ಮತ್ತು ಹೊರತೆಗೆಯುವಿಕೆ 
(Safeguard and extraction) ಮುಂತಾದ ಹೊಸ ಶಬ್ದಗಳ 
ಬಳಕೆಯ ಮೂಲಕ ಹೊಸ ಶಬ್ಧ ಮತ್ತು ಪರಿಕಲ್ಪನೆಗಳ ಮೂಲಕ 
ಶಬ್ದಭಂಡಾರದ ವಿಸ್ತರಣೆ - ಹೀಗೆ ಅನೇಕ ಉದ್ದೇಶಗಳನ್ನು ಒಂದೇ 
ಕಾರ್ಯದಲ್ಲ ಈಡೇರಿಸುತ್ತೇವೆ. ಇದಕ್ಲೂ ಹೆಚ್ಚನದಾಗಿ ಜೇನಿಗೆ 
ಒಂದು ಇತಿಹಾಸ ಮತ್ತು ಪ್ರಕ್ರಿಯೆ ಇದೆ ಹಾಗು ಜೇನ್ನೊಣಗಳಗೆ 
ನಮ್ಮ ಬದುಕನಲ್ಪ ಪ್ರಮುಖ ಸ್ಥಾನವಿದೆ. ಇದರ ಜೊತೆಗೆ ನಾವು ವಿಶಿಷ್ಟ 
ಸಮುದಾಯಗಳು ಮತ್ತು ಅವು ಹೇಗೆ ಕೀಟ ಸಾಮ್ರಾಜ್ಯದೊಂದಿಗೆ 
ಸಂಬಂಧವನ್ನು ಹೊಂದಿವೆ ಎಂಬುದನ್ನು ಕಆಯುತ್ತೇವೆ.ಶಿಕ್ಷಕರು 
ಈಗ ಕೀಟಗಳ ಕುರಿತು ಜಾಗೃತಿ ಮೂಡಿಸಲು ಶಾಲೆಯಲ್ಲೇ 
ಸಣ್ಣದಾದ ಕಾರ್ಯಯೋಜನೆಯನ್ನು ಮಾಡಬಹುದು. 
ವಿದ್ಯಾರ್ಥಿಗಳ ಗುಂಪಿಗೆ ಒಂದು ಮರ ಅಥವಾ ಪೊದೆಯನ್ನು 
ಗುರುತಿಸಿ, ಅವುಗಕಲ್ಲ ಅಥವಾ ಅವುಗಳ ಸುತ್ತ ಇರುವ ಕೀಟಗಳ 
ಬದುಕನ್ನು ಗಮನಿಸಲು ಅಥವಾ ಚಿತ್ರಿಸಲು ಒಂದು ಗಂಟಿಯ 
ಕಾಲಾವಕಾಶವನ್ನು ನೀಡಬಹುದು. ತರಗತಿಯಲ್ಲ, ಈ ಜೀವಿಗಳು 
ಪರಸ್ಪರ ಹೇಗೆ ಅಂತರ್‌ಸಂಬಂಧವನ್ನು ಹೊಂದಿವೆ, ಗಿಡದ 
ಆರೋಗ್ಯ ಮುಂತಾದವುಗಳನ್ನು ಶಿಕ್ಷಕರು ವಿವರಿಸಬಹುದು ಹಾಗು 
ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನೆಲ್ಲ ಈ ಭೂಮಿಯ 
ಆರೋಗ್ಯಕ್ಕೆ ಜೋಡಿಸಬಹುದು. 


ಅಂಗತ್ವದ ಕುರಿತ ಪ್ರಾಜೆಕ್ಟ್‌ 


ಎಳೆಯ ವಿದ್ಯಾರ್ಥಿಗಳ ಜೊತೆಗೆ ರೈತ ಮಹಿಳೆಯರು ಎಂಬ 
ವಿಷಯದಲ್ಲ ನಾವು ಅತ್ಯಂತ ಯಶಸ್ವಿ ಕಾರ್ಯಕ್ರಮವೊಂದನ್ನು 
ನಡೆಸಿದ್ದು, ಈ ಪದವನ್ನು ಸ್ಪಷ್ಟವಾಗಿ ಬಳಸದೆಯೇ ಅಂಗ 
ಸಮಾನತೆಯ ಕುರಿತು ಮಾತನಾಡಲು ಈ ವಿಚಾರವು 
ಸೂಕ್ತವಾಗಿತ್ತು. 


ತಮಿಳುನಾಡಿನ &ರ್ವ ರೈತ ಮಹಿಳೆ ಮತ್ತು ಒಂಟ 
ತಾಯಿಯಾಗಿರುವ ಚಂದ್ರಾ ಅವರ ಕಥೆಯೊಂದಿಗೆ ಇದು 
ಪ್ರಾರಂಭವಾಗುತ್ತದೆ. ಈಕೆ ಚಂದ್ರನ ಮಬ್ಬು ಬೆಳಕಲ್ಲ ಹೂಗಳನ್ನು 
ಕಿತ್ತು ಮುಂಜಾನೆ ಮಾರುಕಟ್ಟೆಗೆ ತಲುಪುತ್ತಾಳೆ. ಠಕೆ ತನ್ನ ತೋಟ 
ಮತ್ತು ಮನೆಯಲ್ಲ ಹಲವಾರು ಕೆಲಸಗಳನ್ನು ಮಾಡುತ್ತಾಳಾದರೂ. 
ಈ ಕಥೆಗೆ “ಸ್ಕಾಲ್‌ ಫಾರ್ಮರ್‌, ಬಗ್‌ ಹಾರ್ಟ್‌, ಮಿರಾಕಲ್‌ ಬೈಕ್‌!" 
ಎಂದು ಹೆಸರಿಸಲಾಗಿದೆ ಎಂಬುದನ್ನು ಓದುಗನು ಕಂಡು- 
ಹಿಡಿಯುತ್ತಾನೆ. ಇದರ ನಂತರ "ಫೂಟ್‌ ಪ್ರಿಂಟ್ಸ್‌ ಇನ್‌ ದ ಸ್ಯಾಂಡ್ಹ್‌ 
ಆಫ್‌ ಎ ಮೈನ್‌” ಎಂಬ ಕಥೆಯನ್ನು ಪ್ರಸ್ಲುತಪಡಿಸಲಾಗುತ್ತದೆ. ಇದು 
ಉತ್ತರಪ್ರದೇಶದ ಬಂಡಾ ಜಲ್ಲೆಯ ಮಹಿಳಾ ರೈತರ ಒಂದು ಗುಂಪಿನ 
ಶಕ್ತಿಶಾಅ ಚಿತ್ರಣವನ್ನು ಪ್ರಸ್ನುತಪಡಿಸುತ್ತದೆ. ಕೃಷಿಯ ಹೆಚ್ಚನ 
ಕೆಲಸವನ್ನು ಮಾಡುವ ಮಹಿಕೆಯರ ಪಾಲಅಗೆ ಹರಿಯುವ ನದಿಯು 
(ನದಿಗೆ ಅಣೆಕಟ್ಟೆ ನಿರ್ಮಿಸುವ ಬದಲು) ಎಷ್ಟು ಪ್ರಮುಖವಾದುದು 
ಎಂಬುದನ್ನು ಈೇ ಕಥೆಯುಂ೦ದ ವಿದ್ಯಾರ್ಥಿಗಳು ಅರಿತುಕೊಳ್ಳುತ್ತಾರೆ. 
ಅಂತಿಮವಾಗಿ ಅವರು ಸ್ಥಳೀಯ ಜೀಜಗಳ ಸಂರಕ್ಷಣೆಗೆ 
ಹೆಸರುವಾಸಿಯಾಗಿರುವ. ತನ್ನ ಪ್ರದೇಶದಲ್ಲ ಜೀವವೈವಿಧ್ಯತೆಯನ್ನು 
ಕಾಪಾಡುವುದಕ್ಕಾಗಿ ನೀಡಿದ ಕೊಡುಗೆಗಾಗಿ ಪದ್ಯಶ್ರೀ 
ಪುರಸ್ಥಾರವನ್ನು ಪಡೆದ. ಒಡಿಶಾದ ಪತ್ರಪುರ ಜಲ್ಲೆಯ ಕಮಲಾ 
ಪೂಜಾರಿ ಅವರನ್ನು ಭೇಟಯಾಗುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


93 


94 


ವಿದ್ಯಾರ್ಥಿಗಳಗೆ, ಮನೆಗೆಲಸವಾಗಿ, ಅವರ ತಾಯಂದಿರು / 
ಅಜ್ಜಿಯಂದಿರು ಬೆಳಗ್ಗೆಯಿಂದ ಸಂಜೆಯ ತನಕ ಏನೆಲ್ಲ ಕೆಲಸ 
ಮಾಡುತ್ತಾರೆ (ಊಟ ಮಾಡಲು, ಸ್ನಾನ ಮಾಡಲು ಮೊದಲಾದ 
ಸೂಚನೆ ನೀಡುವುದನ್ನು ಸಹ ಸೇರಿಸಿಕೊಂಡು!) ಎಂದು ಪಟ್ಟಿ 
ಮಾಡಲು ತಿಆಸಲಾಗುತ್ತದೆ. ಇದು ತರಗತಿಯಲ್ತ ಸಾಕಷ್ಟು 
ಹಾಸ್ಯಕ್ಕೆ ಕಾರಣವಾಯುತು. ಆದರೆ ಮಹಿಳೆಯರು ಮಾಡುವ 
ಕೆಲಸ (ಉದಾಹರಣೆಗೆ ಮನೆಯ ಬಳಕೆಗಾಗಿ ನೀರನ್ನು 
ತುಂಜಡುವುದು) ಮತ್ತು ಪ್ರತಿಯೊಂದು ಕೆಲಸಕ್ಕೂ ಅವರು 
ತೆಗೆದುಕೊಳ್ಳುವ ಸಮಯವನ್ನು ಪಟ್ಣ ಮಾಡಿದಾಗ ಇವರ ಪಾತ್ರ 
ನಿಜಕ್ಸೂ ಮುನ್ನೆಲೆಗೆ ಬಂದಿತು. ಈ ಕಥೆಯ ಹನ್ನೆಲೆಯಲ್ಲ. 
ಮಹಿಕೆಯರ ಕೊಡುಗೆಗಳು ಮತ್ತು ನಮ್ಮ ಆಹಾರವನ್ನು 
ಬೆಳೆಸುವಲ್ಲ. ಪರಿಸರ ವ್ಯವಸ್ಥೆಯನ್ನು ಕಾಪಾಡುವಲ್ಲ ಅವರು 
ವಹಿಸುವ ನಿರ್ಣಾಂಶುಕ ಪಾತ್ರವನ್ನು ವಿದ್ಯಾರ್ಥಿಗಳು 
ಅರಿತುಕೊಳ್ಳುವುದು ಸಾಧ್ಯವಾಯಿತು. 


ವಲಸೆಯ ಕುರಿತ ಪ್ರಾಜೆಕ್ಸ್‌ 


ವಾವು ವಲಸೆ ಎಂಬ ಶಬ್ದವನ್ನು ವಿವರಿಸುವ ಮೂಲಕ ಮತ್ತು ವಿವಿಧ 
ವಲಸೆಗಳ - ಯತು ಆಧಾರಿತ, ವೃತ್ತೀಯ. ಶಾಶ್ವತ ಇತ್ಯಾದಿ- 
ಕುರಿತ ಪರಿ (ಸಣ) ಕಥೆಗಳ ಚಿತ್ರಗಳನ್ನು ಮಕ್ಕಳಗೆ ತೋರಿಸುವ 
ಮೂಲಕ ಈ ಕಾರ್ಯಯೋಜನೆಯನ್ನು ಪ್ರಾರಂಭಸುತ್ತೇವೆ. 
ನಂತರ ತಮ್ಮ ಸುತ್ತ ಇರುವ ವಲಸಿಗರು. ಅಡುಗೆಯವರು. ವಾಹನ 
ಚಾಲಕರು, ಭದ್ರತಾ ಸಿಬ್ಬಂದಿ ಮುಂತಾದ ವ್ಯಕ್ತಿಗಳ ಜೊತೆ 
ಮಾತನಾಡಲು ನಾವು ಅವರನ್ನು ಕೇಳುತ್ತೇವೆ. ಆರಂಭದಲ್ಲಿ. 
ವಿದ್ಯಾರ್ಥಿಗಳಗೆ ಮಾತುಕತೆಯನ್ನು ಪ್ರಾರಂಭಸಲು ಇರಿಸುಮುರು- 
ಸಾದರೂ, ಈ ಕೆಳಗಿನ ಪ್ರಶ್ನೆಗಳನ್ನು ಕೇಆ ತಮ್ಮ ಪ್ರಯತ್ನವನ್ನು 
ಮುಂದುವರಿಸಬೇಕು ಎಂದು ನಾವು ಒತ್ತಾಯುಸುತ್ತೇವೆ: 


ಅವರು ಯಾವ ಗ್ರಾಮ, ಜಲ್ಲೆ ಮತ್ತು ರಾಜ್ಯದಿಂದ ಬಂದಿದ್ದಾರೆ? 
. ಅವರು ಹೇಗೆ ಪ್ರಯಾಣಿಸಿದ್ದಾರೆ? 
. ಅವರು ಶಾಲೆಗೆ ಹೋಗಿದ್ದಾರೆಯೇ? 
. ಅವರು ಯಾಕೆ ವಲಸೆ ಬಂದಿದ್ದಾರೆ? 
. ಅವರಿಗೆ ಯಾವುದು ಹೆಚ್ಚು ಕಾಡುತ್ತಿರುತ್ತದೆ? 


Ox 0M 


ತಮ್ಮ ಸುತ್ತ ಇರುವ ಜನರ (ನಿರೀಕ್ಷೆಯಂತೆ ಅವರು ವಲಸಿಗರು) 
ಕುರಿತು ನೇರವಾಗಿ ಮಾಹಿತಿಯನ್ನು ಕಲೆ ಹಾಕಿ ಒಂದು ವಾರದ 
ನಂತರ ಮರಳದಾಗ, ಬಹುತೇಕ ಮಕ್ಕಳು ವಲಸಿಗರ ಬಣ್ದೆ 
ತಿಆದುಕೊಂಡರಲ್ಲದೆ, ವಲಸಿಗರು ಎಂದರೆ ಮನೆ ಇಲ್ಲದವರು. 
ಆಲಸಿಗಳು, ಅನಕ್ಷರಸ್ಥರು ಮುಂತಾದ ಸಿದ್ದಮಾದರಿಗಳನ್ನು ತಮ್ಮ 
ಮನಸ್ತಿನಿಂದ ತೊಡೆದು ಹಾಕಲು ಅವರು ಸಿದ್ಧರಾಗಿರುತ್ತಾರೆ. 


ಮುಖ್ಯವಾಹಿನಿಯ ಗಮನಕ್ಷೆ ಬಾರದೆ ಹೋಗುವ ವ್ಯಕ್ತಿಗಳ ಜೊತೆ 
ಮಾತನಾಡಿ, ಯಾಕೆ ಇವರು ತಮ್ಮ ಮನೆ ಮತ್ತು ಪ್ರೀತಿಪಾತ್ರರನ್ನು 
ಬಟ್ಟು ಬರುತ್ತಾರೆ, ಭಾರತದ ಯಾವೆಲ್ಲ ಪ್ರದೇಶಗಳ೦ಂದ ಜನರು 
ವಲಸೆ ಹೋಗುತ್ತಾರೆ. ಅವರೆಷ್ಟು ಬಾರಿ ವಾಪಸ್‌ ತೆರಳುತ್ತಾರೆ. 
ಶಾಲೆಯನ್ನು ತೊರೆದ ಬಗ್ಗೆ ಅವರ ಭಾವನೆಗಳೇನು, ಎಳವೆಯಲ್ಲೇ 
ಕೆಲಸ ಮಾಡಲು ಪ್ರಾರಂಭಸಿದ ಕುರಿತು ಏನು ಅನ್ನಿಸುತ್ತದೆ, ಅವರು 
ಊರು ಜಡಲು ಕಾರಣವೇನು ಮುಂತಾದ ವಿಚಾರಗಳಲ್ಲ 
ತೊಡಗಿಸಿಕೊಂಡು ಅಥೆಣ್ಯಸಿಕೊಳ್ಳಲು ವಿದ್ಯಾಧ್ಥಿಗಳಗೆ 
ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳಂದ ಗಾರ್ಡ್‌, ಧೋಬಟ ಮುಂತಾದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ವೃತ್ತಿ ಆಧಾರಿತ ಶೀರ್ಷಿಕೆಗಳು ಹಾಗು ದೀದಿ ಮತ್ತು ಭಯ್ಯಾ 
ಮುಂತಾದ ಸಾಮಾನ್ಯ ಪದಗಳಂದ ಕರೆಸಿಕೊಳ್ಳುತ್ತಿದ್ದ 
ಪ್ರತಿಯೊಂದು ವ್ಯಕ್ತಿಯೂ ಒಂದು ಅಸ್ಕಿತೆಯನ್ನು ಹೊಂದಿರುತ್ತಾರೆ. 
ಸಾಲ, ಬಾಲಕಾರ್ಮಿಕ, ಹಸಿವು. ಒಂಟತನ, ಸಾಕಷ್ಟು 
ಸಮಯದಿಂದ ಮನೆ ಮತ್ತು ಕುಟುಂಬದಿಂದ ದೂರವಿರುವ ಕಾರಣ 
ಕಾಡುವ ಯಾತನೆ, ಮಕ್ಕಳು ಬೆಳೆಯುತ್ತಿರುವುದನ್ನು ನೋಡಲು 
ಸಾಧ್ಯವಾಗದೆ ಇರುವುದು ಅಥವಾ ವೃದ್ಧಾಪ್ಯಕ್ಕೆ ತಲುಪಿರುವ ತಮ್ಮ 
ಪೋಷಕರ ಆರೈಕೆ ಮಾಡಲು ಸಾಧ್ಯವಾಗದೆ ಇರುವುದು ಮುಂತಾದ 
ವಿಚಾರಗಳನ್ನು ಕೂಡ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಲು 
ಕಲಂಖಖುತ್ತಾರೆ ಹಾಗು ಅವರ ಕುರಿತು ಸಹಾನುಭೂತಿ 
ವ್ಯಕ್ತಪಡಿಸುತ್ತಾರೆ. 


ಮಕ್ಕಳ ಕೆಲವು ಪ್ರತಿಕ್ರಿಯೆಗಳು ಹೀಗಿವೆ: 


* “ಬರ' ಅಂದರೆ ಏನು ಎಂಬ ಪದವನ್ನು ನಾನು ಕಲತೆ. 

*° ಆ ಚಾಲಕನ ತಂದೆ ಸಾಯುವ ತನಕ ಆತನ ಬದುಕು 
ನನ್ನಂತೆಯೇ ಇತ್ತು ಹಾಗು ನಂತರ ಆತ ಶಾಲೆಯನ್ನು ಟ್ಟು 
ಕೆಲಸಕ್ಕೆ ಸೇರಿಕೊಳ್ಳಬೇಕಾಯುತು. 

. ನಮ್ಮ ವಯಸ್ಸಿನ ಮಕ್ಕಳು ಶಾಲೆಗೆ ಹೋಗುವ ಬದಲಗೆ 
ಹೊಲಗಳಲ್ಲ ಮತ್ತು ಕಟ್ಟಡ ನಿರ್ಮಾಣ ತಾಣಗಳಲ್ಲ ಕೆಲಸ 
ಮಾಡುತ್ತಿದ್ದಾರೆ. 

* ರೈತರಿಗೆ ಕೆಲವೊಮ್ಮೆ ಆಹಾರ ದೊರೆಯದಿದ್ದರೂ ನಮಗಾಗಿ 
ಅವರು ಆಹಾರವನ್ನು ಬೆಳೆಸುತ್ತಿದ್ದಾರೆ. 


ಬೇಸಾಯ ಮತ್ತು ಆಹಾರದ ಕುರಿತ ಕಾರ್ಯಯೋಜನೆ 


ಕೃಷಿ. ಬೇಸಾಯ ಮತ್ತು ಆಹಾರದ ಕುರಿತ ಒಂದು ಕಾರ್ಯ- 
ಯೋಜನೆಯು. ಹೇಗೆ ಅವರ ತಲ್ಟಿಗೆ ಆಹಾರ ಬಂದೊದಗುತ್ತದೆ 
ಮತ್ತು ಅವರ ಚಾಕೋಲೇಟ್‌ಗೆ ಬೇಕಾಗುವ ಸಕ್ಕರೆ ತಯಾರಿಸಲು 
ಇರುವ ಪ್ರಕ್ರಿಯೆಗಕೇನು ಎಂಬುದರ ಮೇಲೆ ಬೆಳಕು ಹರಿಸುತ್ತದೆ. 
ನಾವು ಮಕ್ಕಳಗೆ ಭತ್ತ ಮತ್ತು ಕಬ್ಬು. ಕಲ್ಲಂಗಡಿ ಮತ್ತು ಟೊಮ್ಯಾಟೊ 
ಮುಂತಾದವುಗಳ ಕೃಷಿಯ ಕುರಿತು ಕೆಲವು ಕಥೆಗಳನ್ನು 
ಹೇಳುತ್ತೇವೆ. 


ನಂತರ ಹರ್ವ ಹಿರಿಯ ವ್ಯಕ್ತಿಯ ಜೊತೆ ತರಕಾರಿ ಮಾರುಕಲ್ಪಿಗೆ 
ಹೋಗಿ ಯಾರಾದರೂ ತರಕಾರಿ ಮಾರಾಟಗಾರನ ಬಳ ಈ ಕೆಳಗಿನ 
ಪ್ರಶ್ನೆಗಳನ್ನು ಕೇಳಲು ಹೇಳುತ್ತೇವೆ: 


1 ನೀವು ಎಲ್ಲಂ೦ದ ಬಂದಿದ್ದೀರಿ? 

೨. ಈ ತರಕಾರಿಗಳನ್ನು ನೀವೇ ಬೆಳೆಸುತ್ತೀರಾ? ಅಥವಾ ನೀವು 
ಇದನ್ನು ಎಲ್ಪ೦ದ ಬರೀದಿಸುತ್ತೀರಿ? 

3. ನೀವು ಈ ತರಕಾರಿಗಳನ್ನು ಹೇಗೆ ಸಾಗಿಸುತ್ತೀರಿ ಮತ್ತು 
ಮಾರಾಟವಾಗದೆ ಉಳದ ತರಕಾರಿಗಳನ್ನು ಏನು 
ಮಾಡಲಾಗುತ್ತದೆ? 


ಕೆಲವೊಮ್ಮೆ, ತರಕಾರಿ ವ್ಯಾಪಾರಿಯು ಮಾರಾಟ ಪ್ರಕ್ರಿಯೆಯನ್ನು 
ಮುಗಿಸುವ ತನಕ ಇವರು ಕಾಯಬೇಕಾಗುತ್ತದೆ. ಇದರಿಂದ. ಅವರು 
ಹೇಗೆ ಕೆಲಸ ಮಾಡುತ್ತಾರೆ ಎನ್ನುವುದನ್ನು ನೋಡಲು 
ವಿದ್ಯಾರ್ಥಿಗಳಗೆ ಸಾಧ್ಯವಾಗುತ್ತದೆ. 


ವಿದ್ಯಾರ್ಥಿಗಳು ನೀಡಿರುವ ಕೆಲವು ಪ್ರತಿಕ್ರಿಯೆಗಳು ಹೀಗಿವೆ: ತುಂಬುವುದಕ್ಕಾಗಿ. ಪ್ರತಿನಿತ್ಯದ ಬದುಕಿನ ಕುರಿತ ಬರಹ. ಚಿತ್ರ. 
ಚಲನಚಿತ್ರ - ಹೀಗೆ ವಿವಿಧ ರೂಪಗಳನ್ನು ಬಳಸಿ ಕಥೆ ಹೇಳುತ್ತದೆ. 


* ನಾವು ಈ ತಕ್ಕಡಿಯನ್ನು ಹಿಂದೆಂದೂ ಮುಚ್ಟನೋಡಿಲ್ಲ: ಇದು ಇದು ಪೌರತ್ವದ ಕುರಿತ ವಿಸ್ತೃತ ನೋಟವನ್ನು ಪಡೆಯಲು ಅವರಿಗೆ 

ತುಂಬಾ ಭಾರವಾಗಿದೆ! ನೆರವಾಗುತ್ತದೆ. ಬಾಷಾ ವೈವಿಧ್ಯತೆ. ಜೀವನೋಪಾಂಶು, 

ಸಮುದಾಯಗಳು ಮತ್ತು ಸಂಸ್ಕೃತಿಗಳ ಕುರಿತ ಕಲಕೆಯು, 

* ಇಲ್ಲಗೆ ಬಂದು ತರಕಾರಿ ಮಾರಾಟ ಮಾಡಬೇಕಾದರೆ ತಾನು ಸಿದ್ದಮಾದರಿಗಳನ್ನು ತಿರಸ್ಥರಿಸಲು ಮತ್ತು ತಮ್ಮ ಸಹ ನಾಗರಿಕರಲ್ಪ 

ಬಸ್‌ನಲ್ಲ ಎರಡು ಗಂಟಿ ಪ್ರಯಾಣಿಸಬೇಕಾಗುತ್ತದೆಂದು ಆಕೆ ಇರುವ ಭನ್ನತೆಗಳನ್ನು ಸ್ಟೀಕರಿಸಲು ವಿದ್ಯಾರ್ಥಿಗಳಗೆ ಶಕ್ತಿ 
(ತರಕಾರಿ ಮಾರುವ ಮಹಿಳೆ) ಹೇಆದರು. ತುಂಬುತ್ತದೆ. 


ಒಟ್ಟಾರೆ ಹೇಳುವುದಾದರೆ, ಪರಿ (PA) ಬೋಧನಾ ವಿಧಾನವು 
ಮಕ್ಷಳಗೆ ಮಾಹಿತಿ ನೀಡಿ ಅವರಲ್ತ ಸಂವೇದನಾಶೀಲತೆಯನ್ನು 


ಪೀತಿ ಡೇವಿಡ್‌ ಅವರು ಪರಿ (People's Archive of Rural India -PARI) ಗಾಗಿ ವರದಿ ಮಾಡುತ್ತಾರೆ ಹಾಗು ಶಿಕ್ಷಣ. 
ಆರೋಗ್ಯ, ಮಹಿಳೆಯರು, ಕರಕುಶಲ ವಸ್ತುಗಳು ಮತ್ತು ಜೀವನೋಪಾಯದ ಕುರಿತು ಬರೆಯುತ್ತಾರೆ. "ಪರಿ 
ಎಜುಕೇಶನ್‌'ನ ಸಂಪಾದಕಿಯಾಗಿ ಪ್ರೀತಿ ಅವರು. ಗ್ರಾಮೀಣ ವಿಷಯಗಳನ್ನು ತರಗತಿ ಕೊಠಡಿಯೊಳಗೆ ಹಾಗು 
ಪಠ್ಯಕ್ರಮದಲ್ಲಿ ತರುವುದಕ್ಷಾಗಿ ಶಾಲೆಗಳು ಮತ್ತು ಕಾಲೇಜುಗಳ ಜೊತೆ ಕೆಲಸ ಮಾಡುತ್ತಾರೆ. ಅವರು ಜ.ಎಡ್‌ ಜೊತೆಗೆ 
ಅರ್ಥಶಾಸ್ತ್ರದಲ್ಲ ಪದವಿ ಪಡೆದಿದ್ದಾರೆ. ಅವರು ದಿ ಎಕಾನಮಿಕ್‌ ಟೈಮ್ಸ್‌, ಸಿ.ಎನ್‌.ಜ.ಸಿ ಮತ್ತು ಎ.ಜ.ಎನ್‌.ಐ (ಟ.ವಿ) 
ಸಂಸ್ಥೆಗಳಲ್ಲೂ ಕಾಂರ್ಕನಿರ್ವಹಿಸಿದ್ದಾರೆ. ಇಂಡಿಯಾ ಬ್ಯುಸಿನೆಸ್‌ ರಿಪೋರ್ಟ್‌ (ಬ.ಬ.ಸಿ ವಲ್ಲ್ಡ್‌)ನಲ್ಲ 
ವರದಿಗಾರ್ತಿಯಾಗಿದ್ದರು. ಸದ್ಯ ಕ್ರಾಫ್ಟ್‌ ಕೌನ್ಸಿಲ್‌ ಆಫ್‌ ಇಂಡಿಯಾದ “ಸ್ಟೋನ್‌ ಕ್ರಾಫ್ಟ್ಸ್‌ ಆಫ್‌ ಇಂಡಿಯಾ'ದ 
ಸಂಪಾದಕಿಯಾಗಿ ಸೇವೆ ಸಲ್ಲಸುತ್ತಿದ್ದಾರೆ. ಪ್ರೀತಿ ಅವರು ಆಂಧ್ರಪ್ರದೇಶದ ರಿಶಿ ವ್ಯಾಅ ಸ್ಥೂಲ್‌ ಮತ್ತು ಬೆಂಗಳೂರಿನ ಸೇಂಟ್‌ 
ಜೋಸೆಫ್‌ ಬಾಯ್ಡ್‌ ಹೈಸ್ಲೂಲ್‌ನಲ್ಪ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ವಿಶ್ವವಿದ್ಯಾಲಯಗಳಲ್ಲ ಅಭವೃದ್ಧಿ 
ಪತ್ರಿಕೋದ್ಯಮದ ಕುರಿತು ಅತಿಥಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಪಸುತ್ತಿದ್ದಾರೆ. ಅಲ್ಲದೆ ಅವರು "ಕಮಿಂಗ್‌ ಹೋಂ' (ಕರಡಿ 
ಟೀಲ್ಡ್‌)ನ ಲೇಖಕಿಯಾಗಿದ್ದಾರೆ. ಅವರನ್ನು pt @ruralindiaonline.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ಪನ್‌ ಮೆಂಡೋನ್ಹಾ | ಪರಿಶೀಲನೆ: ಚಂದ್ರಶೇಖರ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 95 


